ಮೊದಲ ತಲೆಮಾರಿನ ಶಾಲಾ ಮಕ್ಕಳಿಗೆ ಕಲಿಸುವುದು 


ವಿದ್ಯಾ ದಾಸ್‌ 


ಬಹುತೇಕ ಮಕ್ಕಳು ಅತ್ತಿಂದಿತ್ತ ನಿಡಾಡುತ್ತಿರಅಲ್ಲವಾದರೂ. 
ಚೈತನ್ಯದಿಂದ ಪುಟಯುತ್ತಿದ್ದ ಈ ಮಕ್ಕಳು ಮಾತ್ರ ತಮ್ಮ ಸ್ಥಳಗಳಲ್ಲ 
ಕೂರಲು ಇಷ್ಟಪಡದೆ ಅಡ್ಡಾಡುತ್ತಿದ್ದರು. ಕೇವಲ ಐದಾರು ಮಕ್ಕಳಷ್ಟೇ 
ಸ್ವಲ್ಪ ತುಂಬಾಟ ಮಾಡುತ್ತಾ ಗದ್ದಲವೆಜ್ಜಸಿದ್ದರು. ನಾನು ಹೋಗಿ ಆ 
ಮಕ್ಕಳ ಪಕ್ಕ ಸುಮ್ಮನೆ ಕುಳತೆ. ಆ ತುಂಟ ಮಕ್ಕಳು ತಾವು 
ಬರೆದಿದ್ದನ್ನು ತೋರಿಸಲು ನನ್ನು ಬಳ ಬಂದರು. ಅವರಲ್ಲ ಹಲವು 
ಮಕ್ಕಳು ನನ್ನ ಗಮನವನ್ನು ಸೆಕೆಯುವುದಕ್ಕೆ ಕಾತರರಾಗಿದ್ದರೇ 
ಹೊರತು ತಮ್ಮ ಕೆಲಸವನ್ನು ಮುಗಿಸಿರಅಲ್ಲ. ಅವರ ಸರದಿ ಬಂದಾಗ 
ಅವರ ಕೆಲಸವನ್ನು ನೋಡಲು ನಾನೇ ಬರುತ್ತೇನೆಂದು ಸ್ಪಷ್ಟವಾಗಿ 
ಹೇಳದೆ. ಅವರಲ್ಲ ಅತ್ಯಂತ ಕಿರಿಯವಳು ತನ್ನ ಸ್ಥಳಕ್ಕೆ ನನ್ನನ್ನು 
ಎಳೆದೋೊಯ್ಯಲು ಪ್ರಯತ್ನಿಸಿದಳು. ಅವಳು ಹಾಗೆ 
ಮಾಡಬಾರದೆಂದೂ ನಾನು ಅವರ ಮುಖ್ಯ ಶಿಕ್ಷಕಿ ಎಂದು 
ಮತ್ತೊಂದು ಮಗು ಅವಳಗೆ ವಿವರಿಸಿದಳು, ಬಆಅಕ ಆ ಮಗು 
ನನ್ನನ್ನು ಎಳೆಯುವುದನ್ನು ನಿಲ್ಲಿಸಿದಳು. ಎಲ್ಲರೂ ತಮ್ಮ ತಮ್ಮ 
ಜಾಗಕ್ಕೆ ಹಿಂದಿರುಗಿದರು. 


ಒಂದು ಬುಡಕಟ್ಟು ಪ್ರದೇಶದಲ್ಲ ಮೊದಲ ತಲೆಮಾರಿನ 
ಕಲಕಾರ್ಥಿಗಳೆಂದು ಸಾಮಾನ್ಯವಾಗಿ ಗುರುತಿಸುವ, ಮೊದಲ 
ಮೀಆಗೆಯ ಶಾಲಾ ಮಕ್ಷಳಗಾಗಿ ಇರುವ ಅದ್ರಗಾಮಿ ಶಾಲೆಯ 
ಎರಡನೇ ತರಗತಿಗೆ ಹೋಗಿದ್ದೆ. ಮಕ್ಷಳು ಹುಟ್ಟದ ಕ್ಷಣದಿಂದಲೇ 
ಕಲಅಕಾರ್ಥಿಗಳಾಗಿರುತ್ತಾರೆ. ಇವರ ಪೋಷಕರು ಎಂದಿಗೂ ಶಾಲೆಗೆ 
ಹೋಗಿಯೇ ಇಲ್ಲದಿರುವುದರಿಂದ ಈ ಮಕ್ಷಳಗೆ ಶಾಲಾ ಶಿಕ್ಷಣ 
ಒಂದು ಸವಾಅನ ಸಂಗತಿಯಾಗಿರುತ್ತದೆ. ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲ ಶಿಕ್ಷಕರು ಬಲವಂತವಾಗಿ ಮತ್ತು ಒತ್ತಡ ಹೇರಿ ಪಠ್ಯ 
ವಿಷಯಗಳನ್ನು ಹೇರಲು ಪ್ರಯತ್ನಿಸುವುದರಿಂದ ಈ ಮಕ್ಕಳು 
ಸಂಪೂರ್ಣ ವಿಧೇಯರೂ, ನಮ್ರರಾಗುವಂತೆ ಮಾಡಲಾಗುತ್ತದೆ. 
ಇನ್ನು ಕೆಲವೆಡೆ ಶಿಕ್ಷಕರು ಈ ಮಕ್ಷಳು ಕಲಅಯಲಾರರು ಎಂದು 
ನಿರ್ಧರಿಸಿ ಕೈಚೆಲ್ಲುವುದರಿಂದ ಕಲಕೆ ಬಹುತೇಕ ಸಾಧ್ಯವಾಗುವುದೇ 
ಇಲ್ಲ. ಈ ಎರಡೂ ಸನ್ನಿವೇಶಗಳು ಒಟ್ಟಿಗೆ ಸಂಭವಿಸುವುದು 
ಅಪರೂಪವೇನಲ್ಲ, ಕಲಕೆ ಬಹುತೇಕ ಇಲ್ಲದಿರುವುದು ಮತ್ತು ಇದರ 
ಜೊತೆಗೆ ಮಕ್ಕಳನ್ನು ಒಂದು ರೀತಿಯ ಭಯ, ಕೀಳರಿಮೆ ಮತ್ತು 
ವಿಧೇಯತೆಯ ಭಾವನೆಗಳಗೆ ಒಗ್ಗಿಸಲಾಗುತ್ತದೆ. ಅಗ್ರಗಾಮಿ 
ಶಾಲೆಯಲ್ಲ ಈ ಮಕ್ಕಳು ಭಯಮುಕ್ತ ಅಥವಾ ಒತ್ತಡರಹಿತ 
ವಾತಾವರಣದಲ್ಲ ಕಲಿಯಲು ಸಹಾಯ ಮಾಡಲಾಗುತ್ತದೆ. 


ಈಗಲೂ ದಾಖಲಾತಿ, ಶಾಲೆಯಿಂದ ಹೊರಬೀಳುವುದು ಮತ್ತು 
ಶೌಚಾಲಯಗಳ ಬಣ್ಣೆಯೇ ವ್ಯವಸ್ಥೆಯು ಹೆಚ್ಚಿನ ಗಮನ 
ನೀಡುತ್ತಿದ್ದರೂ. ಮೊದಲ ತಲೆಮಾರಿನ ಶಾಲಾ ಮಕ್ಕಳಗೆ ಶೈಕ್ಷಣಿಕ 
ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ನೆರವು ನೀಡುವುದರ ಇರುವ 
ಹಲವಾರು ಸವಾಲುಗಳನ್ನು ಇತ್ತೀಚೆಗೆ ಗುರುತಿಸಲಾಗುತ್ತಿದೆ. ಈ 
ಗುಣಾತ್ಕಕ ಸೂಚನೆಗಳು ತಮ್ಯದೇ ಆದ ಪ್ರಾಮುಖ್ಯತೆಯನ್ನು 
ಹೊಂದಿದ್ದರೂ ಅವನ್ನೇ ವಾವು ಶಿಕ್ಷಣದ ಗಮ್ಯ ಎಂದು 
ಪರಿಗಣಿಸಬಾರದು. ಉದಾಹರಣಿಗೆ ಸರ್ಕಾರದ ದಾಬಲೆಗಳ ಪ್ರಕಾರ 
ಈಗ ನಾವು ಸುಮಾರು ಶೇಕಡಾ ನೂರರಷ್ಟು ದಾಖಲಾತಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಸಾಧಿಸುತ್ತಿದ್ದೇವೆ. ಆದರೆ ಕಲಕೆಯ ಮಟ್ಟ ನಿಕೃಷ್ಟವಾಗಿದ್ದರೆ 
ದಾಖಲಾತಿಯ ಪ್ರಯೋಜನವಾದರೂ ಏನು? ಬಹುಪಾಲು ಮಕ್ಕಳು 
ಪ್ರಾಥಮಿಕ ಶಾಲೆಯ  ಕೊನೆಯಲ್ಲಯೂ ಹಿದಲು ಕೂಡ 
ಸಮರ್ಥರಿರುವುದಿಲ್ಲ. ಈ ಹಂತದ ಇನ್ನುಆದ ಬಹುತೇಕರು ಕೇವಲ 
ಪ್ರಾಥಮಿಕ ಓದುವ ಸಾಮರ್ಥ್ಯವನ್ನಷ್ಟೇ ಹೊಂದಿರುತ್ತಾರೆ. 


ಒಂದು ಮಗುವು ಸುಲಲಅತವಾಗಿ ಓದಲು ಕಲತ ಮೇಲಷ್ಟೇ ಹೆಚ್ಚನ 
ಎಲ್ಲಾ ಶಾಲಾ ಕಲಕೆಯು ಆರಂಭವಾಗುವುದು. ಶಾಲೆಯಲ್ಪ 
ಬಹುತೇಕ ಎಲ್ಲವೂ ಪುಸ್ತಕದಿಂದಲೇ ಕೂಡಿರುವುದರಿಂದ ಒಂದು 
ಮಗುವು ಸುಲಲಅತವಾಗಿ ಓದದಿದ್ದರೆ. ಓದಿದ್ದರ ಅರ್ಥದ್ರಹಿಕೆ 
ಆಗದಿದ್ದರೆ ಶಾಲಾ ಕಲಕೆ ಆರಂಭವಾಗುವುದಿಲ್ಲ. ಹಾಗಾಗಿ 
ಯಾವುದೇ ವಿಷಯದ ಕಲಕೆಂಯು ಹಿದುವುದರ ಮೇಲೆ 
ಅವಲಂಜತವಾಗಿದೆ. ಒಂದು ಮಗುವಿಗೆ ಚೆನ್ನಾಗಿ ಮತ್ತು ಸಮಯಕ್ಕೆ 
ಸರಿಯಾಗಿ ಓದಲು ಸಾಧ್ಯವಿಲ್ಲದಿದ್ದರೆ ಆ ಮಗುವಿಗೆ ಸಮಾನ 
ಅವಕಾಶಗಳನ್ನು ನಿರಾಕರಿಸಲಾಗುತ್ತದೆ. ಎಲ್ಲಾ ರೀತಿಂಯ 
ಔಪಚಾರಿಕ ಶಿಕ್ಷಣಕ್ಕೂ ಓಿದುವಿಕೆಯೇ ಮೂಲಾಧಾರ. ಯಾವ 
ಮಗು ಬೇಗನೆ ಮತ್ತು ಸುಲಅತವಾಗಿ &ಿದುವುದನ್ನು 
ಕಲಅಯುವುದಿಲ್ಲಪೋ ಅದು ಇತರ ಜ್ಞಾನ ಮತ್ತು ಕೌಶಲ್ಯಗಳಲ್ಲ 
ಸುಲಭವಾಗಿ ಪರಿಣತಿಯನ್ನು ಪಡೆಯಲಾರದು ಮತ್ತು ಶಾಲೆಯಲ್ಲ 
ಚೆನ್ನಾಗಿ ಸಾಧನೆ ಮಾಡಲಾರದು ಎಂಬುದನ್ನು ಧಿರ್‌ ಜಂಗರಾನಿ 
ಅವರು ಒತ್ತಿ ಹೇಳುತ್ತಾರೆ. ಯಾವ ಮಕ್ಕಳು ತಡವಾಗಿ ಓದಲು 
ಕಅಯುತ್ತಾರೆ ಅಥವಾ ನಿಧಾನವಾಗಿ ನಿದುತ್ತಾರೋ ಅವರು 
ಓದುವುದನ್ನು ತಪ್ತಿಸಿಕೊಳ್ಳುತ್ತಾರೆ ಮತ್ತು ಅವರು ತಮ್ಯ ತರಗತಿಯ 
ಪಠ್ಯಪುಸ್ತಕಗಳನ್ನು ಓದಲಾರರು. ಅವರು ಶಾಲೆಯ ಬಣ್ಗೆ 
ಖಯಣಾತೃಕ ಭಾವನೆಗಳನ್ನು ಬೆಳೆಸಿಕೊಳ್ಳುತ್ತಾರೆ ಹಾಗೂ ಶಾಲಾ 
ಶಿಕ್ಷಣವನ್ನು ಪೂರೈಸುವ ಸಾಧ್ಯತೆಗಳು ಕಡಿಮೆ! 


ಹಾಗಾಗಿ ಮೊದಲ ತಲೆಮಾರಿನ ಶಾಲಾ ಮಕ್ಷಳು ಶಾಲೆಗೆ 
ದಾಖಲಾದರೂ ಕೂಡ ಶಾಲೆಯಬುಂದ ಬೇಗನೆ ಹೊರಬೀಳುವುದು 
ಹೆಚ್ಚು. ಪ್ರಾಥಮಿಕ ಶಾಲಾ ಹಂತದಲ್ಲ ಈ ವ್ಯತ್ಯಾಸ ಎದ್ದು 
ಕಾಣುತ್ತದೆ. ಈ ಮಕ್ಕಳು ಕಡಿಮೆ ಹಾಜರಾತಿ. ಕೆಳಮಟ್ಟದ ಸಾಧನೆ, 
ಓದಿನಲ್ಲ ತೊಂದರೆ ಮತ್ತು ಕಡಿಮೆ ಆತ್ಮಗೌರವ ಹೊಂದಿರುವುದಾಗಿ 
ವರದಿಗಳು ಸೂಚಿಸುತ್ತವೆ. ಪಠ್ಯಕ್ರಮ. ಮನೆಗೆಲಸವನ್ನು 
ಪೂರ್ಣಗೊಳಸುವುದು. ವೇಳಾಪಟ್ಟ ಮತ್ತು ಅಧ್ಯಾಪನಕ್ಷೆ 
ಹೊಂದಿಕೊಳ್ಳುವುದು ಇವುಗಳಲ್ಲ ಮಕ್ಕಳು ಸಮಸ್ಯೆಗಳನ್ನೆದುರಿ- 
ಸುತ್ತಾರೆ ಎಂದು ಕೂಡಾ ವರದಿ ಹೇಳುತ್ತದೆ. ಇತರ ವಿದ್ಯಾರ್ಥಿಗಳಗೆ 
ಹೋಪಲಸಿದರೆ ಎರಡು ಪಟ್ಟಿಗಿಂತಲೂ ಹೆಚ್ಚನ ಸಂಖ್ಯೇಯ ಮೊದಲ 
ತಲೆಮಾರಿನ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಣದಲ್ಲಿ ಸವಾಲುಗಳನ್ನು 
ಎದುರಿಸುತ್ತಾರೆ. ಯಾವುದೇ ಮೊದಲ ತಲೆಮಾರಿನ ಶಾಲಾ ಮಕ್ಷಳ 
ಕುಟುಂಬದವರು ಅಗತ್ಯ ಜೀವನ ಮಟ್ಟವನ್ನು ಹೊಂದಿರುವುದಿಲ್ಲ 
ಎಂದು ಸಹ ವರದಿ ಹೇಳುತ್ತದೆ. ಬಡ ಜೀವನಮಟ್ಟವು ಮತ್ತು 
ಅದರೊಡನೆಯೇ ಬರುವ ಜೀವನ ನಿರ್ವಹಣಿಯ ಹೋರಾಟವು ಈ 
ಕುಟುಂಬಗಳ ಮಕ್ಕಳಗೆ ಶಾಲೆಯಲ್ಲ ಹಲವಾರು ಮಿತಿಗಳನ್ನು ಮತ್ತು 
ತಡೆಗಳನ್ನು ತೋರುತ್ತದೆ ಎಂಬುದನ್ನು ಅಲ್ಲಗಳೆಯಲಾಗದು. ಈ 


ಮಕ್ಕಳು ದುಡಿಯಲು ಸಮಯ ಹೊಂದಿಸಬೇಕಾಗಬಹುದು. 
ಪಠ್ಯಪುಸ್ತಕಗಳಗೆ, ಬರಹ ಸಾಮದ್ರಿಗಳಗೆ ಹಾಗೂ ಖಾಸಗೀ ಪಾಠಕ್ಕೆ 
ಹಣ ಇಲ್ಲದಿರಬಹುದು. 


ಅಂತಿಮವಾಗಿ, ಶಾಲೆಗೆ ಹೋಗುವ ಮೊದಲ ತಲೆಮಾರಿನ 
ಮಕ್ಷಳು. ಶಾಲೆಯಲ್ಲ ತಮ್ಮ ಜೊತೆಗಾರರಾದ ಇತರ ಅದೃಷ್ಟಶಾಅ 
ಮಕ್ಕಳಗಿಂತ ಹೆಚ್ಚು ಪ್ರತಿಕೂಲ ಪರಿಸರವನ್ನು ಎದುರಿಸುತ್ತಾರೆ. 
ಇವರಲ್ಲ ಹೆಚ್ಚನ ಮಕ್ಷಳು ಶಿಕ್ಷಕರು ಮತ್ತು ಪ್ರಾಂಶುಪಾಲರುಗಳಂದ 


ಕಡೆಗಣನೆ ಮತ್ತು ನಿರಾಸಕ್ತಿಯನ್ನು ಅನುಭವಿಸುತ್ತಾರೆ ಎಂಬುದನ್ನು 


ಹಲವಾರು ತುಲನಾತೃಕ ವರದಿಗಳು ತಿಆಸುತ್ತವೆ. ಇವು ಅವರ 
ಸ್ತಾಭಿಮಾನ ಮತ್ತು ಅಪೇಕ್ಷೆಗಳ ಮಟ್ಟವನ್ನು ಕುಗ್ಗಿಸುವುದಲ್ಲದೇ 
ಶಾಲೆಯಿಂದ ದೊಡ್ಡ ಸಂಖ್ಯೆಯಲ್ಲ ಹೊರಗುಆಯಲು ಬಹುಮುಖ್ಯ 
ಕಾರಣಗಳಲ್ಲೊಂ೦ದಾಗಿದೆ. ಈ ಮಕ್ಕಳು ಪೋಷಕರಿಂದ 
ಅಗತ್ಯವೆನಿಸುವ ಶೈಕ್ಷಣಿಕ ಬೆಂಬಲವನ್ನು ಪಡೆಯುವುದಿಲ್ಲ. 
ಹಾಗಾಗಿ  ಶಾಲೆಯಲ್ಲ ಉತ್ತಮ ಶಿಕ್ಷಣ ಪಡೆಯಲು 
ಅಸಾಧ್ಯವಾಗುತ್ತದೆ. ಇವರು ಮುಂದೆ ತಮ್ಮ ಮಕ್ಷಳ ಶಾಲೆಯ 
ಕಲಕೆಗೆ ಬೆಂಬಲ ನೀಡಲು ಅಸ ಸಮರ್ಥರಾಗುತ್ತಾರೆ. ಹೀಗೆ 
ಇದೊಂದು ವಿಷವರ್ತುಲವಾಗಿ ಪರಿಣಮಿಸುತ್ತದೆ. ಹೆಣ್ಣು ಮಕ್ಷಳ 
ವಿಚಾರದಲ್ಲ ಈ ಪರಿಸ್ಥಿತಿ ಮತ್ತೂ ಶೋಚನೀಯವಾಗಿದ್ದು, 
ಬುಡಕಟ್ಟು ಹೆಣ್ಣುಮಕ್ಕಳು. ಮಹಿಕೆಯರು ಅತೀ ಕಡಿಮೆ ಸಂಖ್ಯೇಯಲ್ಲ 
ಅಕ್ಷರಫ್ಪ ಸ್ಥರಾಗಿರುವುದೇ ಇದಕ್ಕೆ ಸಾಕ್ಷಿ. 


[ee ವಿಷವರ್ತುಲವನ್ನು ತುಂಡರಿಸುವುದು ಹೇಗೆ? ಬಹುತೇಕ 
ಮೊದಲ ತಲೆಮಾರಿನ ವಿದ್ಯಾರ್ಥಿಗಳಲ್ಲದ ಕುಟುಂಬಗಳಲ್ಲಿ 
(ಹೋಷಕರು ಅಥವಾ ಅಜ್ಜಿ ತಾತಂದಿರು ಕನಿಷ್ಠ 
ಪ್ರೌಢಶಿಕ್ಷಣವನ್ನಾದರೂ ಹೊಂದಿರುತ್ತಾರೆ) ಹಿರಿಯರು ಮಕ್ಷಳಗೆ 
ಶಾಲಾ ಶಿಕ್ಷಣಕ್ಕೆ ಅಗತ್ಯವಾದ ಮೂಲ ಕೌಶಲಗಳಾದ ಹಿದುವುದು. 
ಲೆಕ್ಕ ಮತ್ತು ಸಂಖ್ಯೆಗಳನ್ನು ಹೇಳಕೊಡುತ್ತಾರೆ. ಸಾಮಾನ್ಯವಾಗಿ 
ಪೋಷಕರಲ್ಲೊಬ್ಬರು ಅಥವಾ ಹಿರಿಯ ಸಂಬಂಧಿಕರು ಮಗುವಿಗೆ 
ವೈಯಕ್ತಿಕವಾಗಿ ಮನೆಯಲ್ಲ ಬೋಧಿಸುವುದರ ಮೂಲಕ ಅಥವಾ 
ಅಕ್ಷರಗಳನ್ನು ಹೇಆಕೊಡುವುದು, ಭಾಷೆಯಲ್ಪ್ಲನ ಅಕ್ಷರಗಳನ್ನು 
Rd. ಮತ್ತು ಬರೆಯಲು ಪ್ರೋತ್ಥಾಹಿಸುವುದು, ಭಸುಗರ 


ಕಾಗುಣಿತವನ್ನು ಹೇಆಕೊಡುವುದು. ಕುಟುಂಬದವರ ಹೆಸರನ್ನು 


ಹೇಳಕೊಡುವುದು ಮುಂತಾದ ರೂಪಗಳಕಲ್ಲೂ ಕಲಅಸಲಾಗುತ್ತದೆ. 
ಇದರ ಜೊತೆಗೆ ಪುಸ್ತಕಗಳು. ನಿಯತಕಾಲಕೆಗಳು, 
ಕ್ಯಾಲೆಂಡರ್‌ಗಕಲ್ಲರುವ ಮುದಿತ ಪದಗಳನ್ನು ಪೋಷಕರು ಮತ್ತು 
ಕುಟುಂಬದ ಇತರರ ಜೊತೆ ಸೇರಿ ಓದುವುದು. ಆಸಕ್ತಿಕರ ಸುದ್ದಿಯ 
ತುಣುಕುಗಳನ್ನು ಓದುವುದು ಮುಂತಾದವು ಒಳಗೊಂಡಿರುತ್ತವೆ. 
ಉತ್ಸ್ತಮವಾದ ವಾತಾವರಣದ ಜೊತೆಗೆ ಪೋಷಕರ ಕಾಕಳಜ ಮತ್ತು 
ಆರೈಕೆಯಿಂದೊಡಗೂಡಿದ ನಿರಂತರತೆ ಇವು ಯಾವುದೇ ಶಿಕ್ಷಣ 
ಶಾಸ್ತ್ರೀಯ ರೀತಿಗಳಗಿಂತಲೂ ಹೆಚ್ಚಾಗಿ ಮೊದಲ ತಲೆಮಾರಿನದಲ್ಲದ 
ಮಗು ಶಾಲೆಗೆ ಬರುವುದಕ್ಕೆ ಸುಂಚಯೇ ಓದು ಬರಹವನ್ನು 
ಕಲಿಯುವಂತೆ ಮಾಡುತ್ತದೆ. ಹೀಗಾಗಿ ಈ ಮಗುವು ಭೊಡಲ 
ತಲೆಮಾರಿನ ಮಕ್ಕಳಗಿಂತ ಉತ್ತಮ ಪರಿಸ್ಥಿತಿಯಲ್ಲ ಇರುತ್ತದೆ. 
ಅಗ್ರಗಾಮಿ ಅನುಭವದಲ್ಲ ಎರಡನೇ ತಲೆಮಾರಿನ ಮಗುವೂ ಕೂಡ 


ಮೊದಲ ತಲೆಮಾರಿನ ಮಗುವಿಗಿಂತ ಉತ್ತಮ ಕಲಕೆಯನ್ನು 


ಹೊಂದಲು ಇದು ಸಹಾಯ ಮಾಡುತ್ತದೆಯಾದ್ದರಿಂದ ಮೊದಲ 
ತರಗತಿಗಕಲ್ಲ ಉತ್ತಮ ಕಅಕಾ ಮಟ್ಟವನ್ನು ಹೊಂದಿರುತ್ತದೆ 
ಎಂಬುವುದನ್ನು "ಅಗ್ರಗಾಮಿ'ಯ ಅನುಭವಗಳು ಸೂಚಿಸುತ್ತವೆ. 


ಮಕ್ಕಳಗೆ ಈ ಕೌಶಲಗಳನ್ನು ಕಲಸಲು ಹೆಚ್ಚನ ಶಿಕ್ಷಕರಿಗೆ ಸರಿಯಾದ 
ಸಿದ್ದತೆ ಇರುವುದಿಲ್ಲ. ಬಹಳಷ್ಟು ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳಲ್ಲ 


ಓದುವುದನ್ನು ಕಅಸುವುದಕ್ಕೆ ಅಗತ್ಯವಾದ ಶಿಕ್ಷಣಶಾಸ್ತದ ವಿಷಯವು 


ಅತ್ಯಲ್ಪ ಮಟ್ಟದಲ್ಲರುತ್ತದೆ. ಮಗುವು ಸುಲಅತ ಓದನ್ನು 


ಬೆಳೆಸಿಕೊಳ್ಳಲು ಸಹಾಯ ಮಾಡುವಂತೆ ಪಿಶುವಿಹಾರದ ಅಥವಾ 
ಒಂದನೇ ತರಗತಿಯ ಪಠ್ಯಪುಸ್ತಕಗಳೂ ವಿನ್ಯಾಸಗೊಂಡಿಲ್ಲ. 


ಈ ಎಲ್ಲಾ ವಿಷಯಗಳ ಹಿನ್ನೆಲೆಯಲ್ಲ ಅಗ್ರಗಾಮಿ ಶಾಲೆಯು ಮೊದಲ 
ತಲೆಮಾರಿನ ಶಾಲಾ ಮಕ್ಕಳ ಕಲಅಕೆಯನ್ನು ಪ್ರಭಾವಿಸುತ್ತಿರುವ 
ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಗಮನಹರಿಸಿದೆ. ಮಕ್ಷಳು 
ಕಲಕೆಯಲ್ಲ ಹೊಂದಿರುವ ಮಿತಿಗಳು ಮತ್ತು ಎದುರಿಸುತ್ತಿರುವ 
ಹಲವು ಸವಾಲುಗಳನ್ನು ಶಿಕ್ಷಕರು ಅರ್ಥಮಾಡಿಕೊಳ್ಳುವುದು 
(ಹಾಜರಾತಿ, ಆರೋಗ್ಯ, ಹಿತಕರ ವಾತಾವರಣ, ಕಲಸುವುದರ 
ಆಶಯಗಳ ಗ್ರಹಿಕೆ, ತೊಡಗಿಸಿಕೊಳ್ಳುವಿಕೆ, ಗಮನ ವಹಿಸುವಿಕೆಗೆ 
ಒತ್ತು ಇತ್ಯಾದಿ) ಹೊತೆಗೆ ಕಲಕೆಯಲ್ಲ ಅವರು ಅನುಭವಿಸುತ್ತಿರುವ 
ತೊಂದರೆಗಳನ್ನು ರಹಿಸುವುದು ಮತ್ತು ಇವೆಲ್ಲವನ್ನು ಎದುರಿಸಲು 
ಅಗತ್ಯವಾದ ರೀತಿ ಮತ್ತು ವಿಧಾನಗಳನ್ನು ಅಭಿವೃದ್ಧಿ - 
ಪಡಿಸುವುದರೆಡೆಗೆ ಶಿಕ್ಷಣ ಶಾಸ್ತ್ರೀಯ ವಿಧಾನಗಳು ಗಮನಹರಿಪಿವೆ. 
ಶಂ ಶಿಕ್ಷಣಶಾಸ್ತ್ರ ಎದಾನನಪು ಸಾಂಪ್ರದಾಯಕ ರೀತಿ ಮತ್ತು 
ವಿಧಾನಗಳನ್ನು ಮೀರಿ ಶಿಕ್ಷಕರು ಸಮನೆ ಸೈಗಳಗೆ ಪರಿಹಾರವನ್ನು 
ಹುಡುಕುವುದನ್ನು ಪ್ರೋತ್ಸಾಹಿಸುತ್ತದೆ. ಜೊತೆಗೆ ಹೊಸ 
ದಾರಿಗಳನ್ನು ರ ಮಾಡಿಕೊಳ್ಳಲು ಮತ್ತು ಅಳವಡಿಸಿಕೊಳ್ಳಲು 
ಅಗತ್ಯವಾದ ಚಿಂತನೆಯ ಬದಲಾವಣಿಗೂ ಸಹಾಯ ಮಾಡುತ್ತದೆ. 


ಷಾ ಶಿಕ್ಷಣದಲ್ಲಿ ಆ ರೀತಿಯ ಒಂದು ಬದಲಾವಣಿ ಸಾಧ್ಯವಾಗಿದೆ. 


ಶಾಲೆಯಲ್ಲ ಭಾಷಾ ಶಿಕ್ಷಣವು ಮಗುವಿಗೆ ಹಿದುವುದನ್ನು 


ಕಅಸುವುದರ ಮೂಲಕ ಆರಂಭವಾಗುತ್ತದೆ. ರೂಢಿಯಲ್ಲಾದರೆ, 


ಮಗುವು ಅಕ್ಷರಗಳನ್ನು ಮತ್ತು ಅದರ ವಿವಿಧ ಆಕಾರಗಳನ್ನು 


ನೆನಪಿನಲ್ಲಟ್ಟು ಕೊಳ್ಳುವುದರ ಮೂಲಕ ಆರಂಭವಾಗುತ್ತದೆ. 
ಮಗುವಿಗೆ ಇದೊಂದು ಸಾಹಸವೇ ಸರಿ. ಅಂದರೆ, ಆಡುವ ಮಾತು 
ಮತ್ತು ಅಕ್ಷರಗಳ ಜೊತೆಗೆ ಸಮೀಕರಿಸಿಕೊಳ್ಳಲು 


ಸಾಧ್ಯವಾಗುವವರೆಗೂ, ಸುಮಾರು ಐವತ್ತಕ್ಕೂ ಹೆಚ್ಚು ಚಿಹ್ನೆಗಳನ್ನು 


ಅದರ ರೂಪ ಮತ್ತು ಶಬ್ದದ ಜೊತೆಗೆ ನೆನಪಿಟ್ಟುಕೊಳ್ಳುವುದಕ್ಕೆ 
ಅರ್ಥವಿಲ್ಲ. ಮಗುವಿನ ಚಿಂತನಾ ಕೌಶಲಗಳ ಜೊತೆ ಹೊಂದದ 
ಕಾರಣ ವರ್ಣಮಾಲೆಯ ಬಲವಂತದ ಉರು 
ಹೊಡೆಯುವಿಕೆಯಿಂದ ಆರಂಭವಾಗುವ ಸಾಕ್ಷರತೆಯ ಕಲಕೆಯು 
ಆರಂಭಕ ಶಾಲಾ ಕಲಕೆಯ ಹಂತದಲ್ಲೇ ಸೊರಗುತ್ತದೆ. 
ವರ್ಣಮಾಲೆಯ ಚಿಹ್ನೆಗಳು ಮಗುವಿನ ತಿಳುವಳಕೆ ಜೊತೆ 
ಯಾವುದೇ ಸಂಬಂಧ ಹೊಂದಿರದ ಕಾರಣ ವರ್ಣಮಾಲೆ ಅಥವಾ 
ವರ್ಣಮಾಲೆ ಕೇಂದ್ರಿತ ವಿಧಾನಗಳ ಮೂಲಕ ಮಗುವಿನ ಹದು 
ಮತ್ತು ಭಾಷಾ ಕೌಶಲದ ಬೆಳವಣಿಗೆ ನೇತ್ಯಾತೃ್ಯಕವಾದದ್ದು ಮತ್ತು 
ಶ್ರಮದ ಕೆಲಸ. 


ಸಮಯ ಕಳೆದಂತೆ ಈ ಪದ್ಧತಿಯು ಪರಿಣಾಮಕಾರಿಯಲ್ಲ ಎಂದು 
ಸಾಜೀತಾದಾಗ, (ಹಲವು ಮಕ್ಕಳ ಹಲವಾರು ವರ್ಷಗಳನ್ನು ಈ 
ಹೊತ್ತಿಗೆ ಕಳೆದುಕೊಂಡಿದ್ದೆವು) "ಎ ಫಾರ್‌ ಆಪಲ್‌' ಇತ್ಯಾದಿ 
ರೀತಿಯಂತೆ ಮಕ್ಕಳು ಪದ ಮತ್ತು ಅಕ್ಷರಗಳ ಸಂಬಂಧಗಳ 
ಮೂಲಕ ಕಲಅಯುವಂತೆ ಬದಲಾವಣಿ ಮಾಡಿಕೊಳ್ಳಲಾಲುತು. 
ಇದಕ್ಕೆ ಪೂರಕವಾಗಿ ಧ್ಹನಿಲಕ್ಷಣಗಳಕಲ್ಲ ಇಂದ್ಲಿಷ್‌ಗಿಂತಲೂ ಹೆಚ್ಚು 
ವಿವರಗಳುಳ್ಳ (ಹೆಚ್ಚು ನಿರ್ದಿಷ್ಟವಾಗಿಯೂ ಇರುವ) ಭಾಷೆಗಳಲ್ಲ 
ಹಲವಾರು ಶಿಶು ಗೀತೆಗಳನ್ನು ಬರೆಯಲಾಗಿದೆ. ಈ ವಿಧಾನದಲ್ತ 
ಕಲಅಸುವುದು ಬಹಳವೇ ಕಠಿಣವೆಂದು ಶಿಕ್ಷಕರಿಗೆ ತೋರಿದ್ದರಿಂದ 
ಓದುವುದನ್ನು ಕಲಅಯಲು ಆಗಿಲ್ಲ. ಈ ಪಧ್ಧತಿಯಲ್ಲ ಕಲಕೆಗೆ ನಿರ್ದಿಷ್ಟ 


ತರ್ಕವೂ ಇಲ್ಲ. ಅಂದರೆ ಸಿ ಕೇವಲ ಪದದ ಮೊದಲ ಧ್ಧನಿಯನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


93 


94 


ಮಾತ್ರ ಸೂಚಿಸುತ್ತದೆ ಮತ್ತು ಮಗುವು ಒಂದು ಪದದಲ್ಲರುವ ಇತರ 
ಧ್ದನಿಗಳಗೆ ಅಕ್ಷರವನ್ನು ಹೊಂದಿಸಿಕೊಳ್ಳಲು ಹೆಣಗುತ್ತದೆ. 


ನಂತರದಲ್ಲ ಇಡಿಯ ಭಾಷಾ ಕಅಕೆಯನ್ನು ಒಟ್ದಾಗಿ ಮೋಡುವ 
ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಚಿಂತಿಸಿದೆವು. 
ಮಗು ಶಾಲೆಗೆ ಬರುವ ವೇಳೆಗೆ ಅದಕ್ಕೆ ಒಂದು ಭಾಷೆ ತಿಆದಿರುತ್ತದೆ. 
ಅಂದರೆ ಸುಮಾರು 15೦೦ರಿಂದ 2೦೦೦ದಷ್ಟು ಪದಸಂಪತ್ತನ್ನು ಆ 
ಮಗು ಹೊಂದಿರುತ್ತದೆ. ಆದೇಶಗಳಂದ ಹಿಡಿದು ಪ್ರಶ್ನೆ. 
ಭಾವನೆಗಳವರೆಗೆ: ಘಟನೆಗಳ ವಿವರಣೆ, ಕಥೆ ಹೇಳುವುದು 
ಇತ್ಯಾದಿಗಳ ಮೂಲಕ ಪದಗಳನ್ನು ಆರಿಸಿ ಜೋಡಿಸಲು, 
ತಿಆಹೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಆ ಮಗು 
ಶಕ್ತವಾಗಿರುತ್ತದೆ. ಮಗುವು ಸರಳ ಹಾಡು ಮತ್ತು ಪದ್ಯಗಳನ್ನು 
ಅರ್ಥಮಾಡಿಕೊಳ್ಳುತ್ತದೆ, ಹಾಡುತ್ತದೆ ಮತ್ತು ಆನಂದಿಸುತ್ತದೆ. ಭೂತ 
ವರ್ತಮಾನ ಮತ್ತು ಭವಿಷ್ಯತ್‌ ಕಾಲಗಳ ವ್ಯತ್ಯಾಸವನ್ನು 
ತಿಆದುಕೊಳ್ಳುತ್ತದೆ, ಅಲ್ಲದೆ ಸಂತೋಷ, ದುಃ॥. ಆನಂದ ಮುಂತಾದ 
ಅಮೂರ್ತ ಭಾವನೆಗಳನ್ನು ದಾಟಸಲು ಸಮರ್ಥವಾಗಿರುತ್ತದೆ. 
ಕುಟು೦ಂಬದವರ್‌ ಮತ್ತು ಗ್ರಾಮಸ್ಥರ ಹೆಸರುಗಳನ್ನು 
ನೆನಪಿನಲ್ಪಡುತ್ತದೆ. ವ್ಯಕ್ತಿ ಹಾಗೂ ಸ್ಥಳಗಳನ್ನು ಗುರುತಿಸಲು 
ಶಕ್ತವಾಗಿರುತ್ತದೆ. ಈ ಕೌಶಲಗಳು ಪ್ರಾಥಮಿಕ ಅಕ್ಷರ ಕಲಕೆ ಅಥವಾ 
ಹದು ಮತ್ತು ಬರಹಕ್ಷೆ ಅಗತ್ಯವಾಗಿ ಬೇಕಾದ್ದಕ್ಕಿಂತ ಹೆಚ್ಚು 
ಸಂಕೀರ್ಣವಾದದ್ದು. 


ಮಗುವಿನ ಈ ತಿಆವು ಮತ್ತು ಸಾಮರ್ಥ್ಯವನ್ನು ಮಗು ಶಾಲೆಗೆ 
ಬರಲಾರಂಭನಸಿದ ಮೇಲೆ ಬಳಸಿ ಕಅಕೆಯನ್ನು ಬೆಕೆಸಬಹುದೇ 
ಎಂದು ನಮ್ಮನ್ನೇ ವಾವು ಕೇಆಕೊಂಡೆವು. ಅಂದರೆ ಯಾವ ಮಗು 
ಶಾಲೆ ಆರಂಭಸುತ್ತಿದೆಯೋ ಅದು ಸಾಧಾರಣ ಆಕೃತಿಗಳಾದ 
ಹೂವುಗಳು, ತರಕಾರಿಗಳು ಬರೆಯುವುದರಿಂದ ಮುಂದುವರೆದು 
ಸ್ಲೇಟನ ಮೇಲೆ ಪ್ರಾಸ ಪದ್ಯಗಳನ್ನು, ಕ್ರಿಯಾ ಹಾಡುಗಳನ್ನು, ತನ್ನ 
ಹೆಸರಿನಿಂದಲೇ ಆರಂಭಸನಿ ಪರಿಚಿತವಾದ ಹೆಸರುಗಳನ್ನು, ಚಿತ್ರದ 
ಹೆಸರುಗಳು, ತನ್ನು ಬಣ್ಗೆ. ನಿತ್ಯ ಬದುಕಿನ ವಿಷಯಗಳ ಬಗ್ದೆ ಸಣ್ಣ 
ವಾಕ್ಯಗಳು, ಪರಿಚಿತವಾದ ಪದ್ಯಗಳು ಹೀಗೆ ಬರೆಯಲು 
ಕಅಯಬಹುದೇ?. ಮಗುವು ತನ್ನ ಹೆಸರು. ತನ್ನ ಪಾಲಕರ ಹೆಸರು. 
ತನ್ನ್‌ ಒಡ ಹುಟ್ಟದವರ್‌ ಹೆಸರು ಹೀಗೆ ನೇರವಾಗಿ 
ಸಂಬಂಧವಿರುವುದನ್ನು ಬರೆದ ತಕ್ಷಣ ಶಾಲೆಯ ಮತ್ತು ತರಗತಿಯ 
ಜೊತೆಗೆ ಆತ್ಮೀಯ ಸಂಬಂಧ ಏರ್ಪಡುತ್ತದೆ. ರೋಮಾಂಚನದ 
ಅನುಭವವಾಗುತ್ತದೆ. ಮಗು ಮನೆಗೆ ಹೋದಮೇಲೆ ಇದನ್ನೆಲ್ಲ 
ಬರೆದು ತನ್ನ ಕುಟುಂಬದವರಿಗೆ ತೋರಿಸಿದಾಗ ಬರುವ ಉತ್ತಮ 
ಪ್ರೋತ್ಸಾಹ, ಮೆಚ್ಚುಗೆ ತರಗತಿಯ ಕಅಕೆಯನ್ನು ಮತ್ತಷ್ಟು ಹೆಚ್ಚು 
ಅರ್ಥಪೂರ್ಣಗೊಳಸುತ್ತದೆ. ಇಂತಹ ಕಲಕೆಗೆ ಮತ್ತೆ ಮತ್ತೆ 
ತೆರೆದುಕೊಳ್ಳಲು ಹುರಿದುಂಜಸುತ್ತಿದೆ. 


ಕಿರಿಯ ತರಗತಿಗಳ ಶಿಕ್ಷಕರೊಡನೆ ಈ ವಿಚಾರಗಳ ಬಣ್ಣೆ ಹಲವಾರು 
ಬಾರಿ ಚರ್ಚೆ ನಡೆಸಲಾಲುತು. ಮಕ್ಷಳಗೆ ಅರ್ಥಪೂರ್ಣ ಜಹದು- 
ಬರಹ ಕಲಸುವಲ್ಲನ ಸವಾಲುಗಳು, ಅದಕ್ಕೆ ಕಾರಣಗಳು, 
ಪತಿಕ್ರಿಯೆಗಳು ಮತ್ತು ಬುಡಕಟ್ಟು ಮಕ್ಕಳು ಶಾಲೆಗೆ ಬಂದಾಗ 
ಎದುರಿಸುವ ಭಾಷಾ ಸಮಸ್ಯೆಗಳು ಹೀಗೆ ಹಲವು ವಿಚಾರಗಳು 
ಕೆಲವು ತಿಂಗಳುಗಳ ಕಾಲದ ಔಪಚಾರಿಕ ಮತ್ತು ಅನೌಪಚಾರಿಕ 
ಚಚ್ಚೇಗಕ ವಿಷಯವಾದವು. ಮಕ್ಷಳಗೆ ಕಂಠಪಾಠಕ್ಕಿಂತ ಪರಿಚಿತ 
ಪದಗಳ ಮೂಲಕ ಕಲಅಯಲು ಅನುವಾಗುವಂತೆ ಶಿಕ್ಷಕರು 
ಪದಲಂಡಾರ ಹಾಗೂ ಬೋದುನಾ ಸಾಮದ್ರಿಗಳನ್ನು 
ತಯಾರಿಸಿಕೊಂಡರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಆದರೂ ತರಗತಿಗಕಲ್ಲ ಶಿಕ್ಷಕರು ಸಾಂಪ್ರದಾಯಕವಾದ ಅಕ್ಷರ 
ಕೇಂದ್ರಿತ ಪಧ್ಧತಿಗಳಗೆ ಶರಣು ಹೋದ ಕಾರಣ ಸಣ್ಣ ಮಟ್ಟನ 
ಬದಲಾವಣಿ ಸಾಧ್ಯವಾಯಿತಷ್ಟೇ. ಇಷ್ಟೆಲ್ಲಾ ಸಂವಾದಗಳು ಮತ್ತು 
ಅರ್ಥ ಗ್ರಹಿಕೆಯ ನಂತರವೂ ಹೆಚ್ಚನ ಸೃಜನಾತ್ಮಕ, ಮಗುಕೇಂದ್ರಿತ 
ವಿಧಾನಕ್ಕೆ ಬದಲಾಗಲು ಅಷ್ಟೊಂದು ಕಷ್ಟವೇಕೆ? ಶಿಕ್ಷಕರಿಗೆ 
ಮಕ್ಕಳನ್ನು ಈ ಪದ್ಧತಿಯ ಪ್ರಕಾರ ತೊಡಗಿಸಿಕೊಳ್ಳಲು ಅಗತ್ಯವಾದ 
ಸಂಪನ್ಮೂಲಗಳು ಸಾಕಷ್ಟು ದೊರಕಲಲ್ಲ ಎನ್ನುವುದನ್ನು 
ಕೆಂಡುಕೊಳ್ಳಲಾಯುತು. ಹಾಗಾಗಿಯೇ ಅವರು ಉರು 
ಹೊಡೆಯುವುದಕ್ಷೇ ಹಿಂದಿರುಗಬೇಕಾಲಯುತು. ಮೊದಣಗೆ 
ಅಕ್ಷರಗಳನ್ನು ಕಲಯದೆಯೇ ಮಕ್ಕಳಗೆ ಕಯಲು ಸಾಧ್ಯ 
ಎಂಬುದನ್ನು ನಂಬಲು ಕೆಲವು ಶಿಕ್ಷಕರು ಸಿದ್ಧರಿರಲಲ್ಲ. ಕೆಲವು 
ತರಗತಿಗಕಳಲ್ಲ ಎರಡು ಭಾಷೆಯ ಮಕ್ಕಆದ್ದರೂ ಅದರಲ್ಲಿ ಅರ್ಧದಷ್ಟು 
ಮಕ್ಕಳು ಬುಡಕಟ್ಟು ಭಾಷೆಯನ್ನು ಮಾತನಾಡುತ್ತಿದ್ದರು ಹಾಗೂ 
ರಾಜ್ಯಭಾಷೆಂಖಾದ ಒಡಿಯಾವನ್ನು ಅರ್ಥವೂ 
ಮಾಡಿಕೊಳ್ಳಲಾಗುತ್ತಿರಲಲ್ಲ. 


ಈ ಸಂವಾದಗಳ ನಂತರ, ಎಲ್ಲರೂ ಜೊತೆಗೂಡಿ ಹೆಚ್ಚು 
ಮಗುಕೇಂದ್ರಿತವಾದ ಪಾಠ ಕ್ರಮಕ್ಕೆ ಬದಲಾಗಲು ನೆರವಾಗುವಂಥ 
ಒಂದು ಪುಸ್ತಕವನ್ನು ರೂಪಿಸಿದರು. ಇದರೊಟ್ಣಗೆ ಬುಡಕಟ್ಟು ಮಕ್ಷಳು 
ಇದ್ದ ತರಗತಿಗಳ ಕಲಸಲು (ಬುಡಕಟ್ಟು ಭಾಷೆಯು ಮೊದಲ 
ಭಾಷೆಯಾಗಿದ್ದ) ಶಿಕ್ಷಕರನ್ನು ನೇಮಿಸಲಾಲುತು. ಶಿಕ್ಷಕರು ತಾವು 
ಹೇಗೆ ಪುಸ್ತಕವನ್ನು ಬಳಸುತ್ತಾರೆ, ವಿವಿಧ ಮಾತೃಭಾಷೆಯ ಮಕ್ಷಳಗೆ 
ಪದ ಮತ್ತು ಚಿತ್ರದ ಆಟಗಳ ಮೂಲಕ ಹೇಗೆ ನೆರವಾದರೆಂದು 
ಹಲವಾರು ತರಬೇತಿ ಕಾರ್ಯಕ್ರಮಗಳಲ್ಪ ಶಿಕ್ಷಕರು 
ಹಂಚಿಕೊಂಡರು. 


ಜೊತೆಗೆ ತರಗತಿ ಕೊಠಡಿಯ ಸಮಸ್ಯೆಗಳನ್ನೂ ಚರ್ಚಿಸಲಾಲುತು. 
ಈ ಸಂವಾದಗಳು ಮಕ್ಕಕೊಳಗೇ ಇರುವ ಸಂಪನ್ಕೂಲಗಳನ್ನು 
ಗುರುತಿಸಲು ಸಹಾಯ ಮಾಡಿದವು. ಮಕ್ಷಳು ಒಬ್ಬರಿಗೊಬ್ಬರು 
ಸಹಾಯ ಮಾಡಲು ತೋರುವ ಉತ್ಸುಕತೆ ಉದಾಹರಣೆಗೆ ತನ್ನು 
ಕೆಲಸ ಮುಗಿದ ನಂತರ ಮಗುವು ಜೊತೆಗಾರರಿಗೆ ಸಹಾಯ 
ಮಾಡಲು ತೊಡಗುವಂಥ ತಾವು ಮಕ್ಕಕಲ್ಪ ಗಮನಿಸಿದ ಕೆಲ 
ವಿಚಾರಗಳನ್ನು ಶಿಕ್ಷಕರು ಹಂಚಿಕೊಂಡರು. ಅಲ್ಲದೆ ಅವರು 
ಜೊತೆಗಾರರಿಂದ ಕಅಯಲು ಹೆಚ್ಚು ಆಸಕ್ತರಾಗಿದ್ದರು ಮತ್ತು ತಮ್ಮ 
ಶಿಕ್ಷಕರಿಗಿಂತಲೂ ಮಿಗಿಲಾಗಿ ತಮ್ಯ ಜೊತೆಗಾರರ ಮಾತುಗಳನ್ನು 
ಹೆಚ್ಚಾಗಿ ಆಲಸಿದರು! ಈ ಸಂವಾದಗಳು ಮಕ್ಕಳನ್ನು ಹೆಚ್ಚು 
ಅರಿತುಕೊಳ್ಳಲು, ನಮ್ಮ ಅಧ್ಯಾಪನ ಮತ್ತು ಬೋಧನಾ 
ಸಾಮದ್ರಿಗಳನ್ನು ಸುಧಾರಿಸಲು ನೆರವಾದವು. ಮೇಲಅನ ಮೊದಲ 
ಪುಸ್ತಕದ ನಂತರದಲ್ಲ ಕ್ರಿಯಾಪುಸ್ತಕ ಮಾರ್ಗದರ್ಶಿಯನ್ನು 
ವಿನ್ಯಾಸಗೊಳಸಲಾಯುತು. ಶಂ ಪುಸ್ತಕವು ಮಕ್ಕಳು 
ರಚನಾತ್ಕಕವಾಗಿ ಮತ್ತು ಸೃಜನಾತ್ಮಕವಾಗಿ ತೊಡಗಿಕೊಳ್ಳಲು 
ಮತ್ತು ಹಂತಹಂತವಾಗಿ ಅಕ್ಷರ ಜ್ಞಾನ ಮತ್ತು ಓದುವುದಕ್ಕೆ 
ಅನುವಾಗುವಂಥ ಚಟುವಟಕೆಗಳನ್ನು ಮಕ್ಕಳಗೆ ಮಾಡಿಸಲು 
ಶಿಕ್ಷಕರಿಗೆ ಸಹಾಯ ನೀಡಿತು. 


ಒಂದನೇ ತರಗತಿಯ ಮಕ್ಕಳಗೂ ನೀಡಿದ ಸಚಿತ್ರ ಕ್ರಿಯಾಪುಸ್ತಕ 
ಮಾರ್ಗದಪಶ್ರಿೀಯು ಮಕ್ಕಳಗೆ ಬಹಳ ಆಕರ್ಷಣೀಯವಾಗಿತ್ತು. ಬಣ್ಣ 
ತುಂಬುವುದು. ಚಿತ್ರಗಳನ್ನು ಬರೆಯುವುದು. ಪದಗಳ ಆಟ 
ಇವುಗಳಂದ ಕೂಡಿದ ಪುಸ್ತಕವು ಮಕ್ಕಳನ್ನು ಕ್ಷಣದಲ್ಲಿ 
ಹಿಡಿದಿಟ್ಟುಕೊಂಡು ಹೆಚ್ಚು ರಚನಾತ್ಮಕ ರೀತಿಯಲ್ಲ ಪ್ರೇರೇಪಿಸಿತು. 
ಈ ಪುಸ್ತಕವು ಮುಂದಿನ ಆಟಗಳಗೆ, ಸಮಸ್ಯೆಗಳ ನಿವಾರಣೆಗೆ ಮತ್ತು 
ಕಪ್ಪು ಹಲಗೆಯ ಚಟುವಟಕೆಗಳನ್ನು ವಿನ್ಯಾಸ ಮಾಡಲು ಸಹಾಯ 


ಮಾಡಿತು. ಈ ಪುಸ್ತಕದಲ್ಲದ್ದ ಚಟುವಟಕೆಗಳನ್ನು ಮಾಡಲು 
ಮಕ್ಷಳಗೆ ಎರಡು ವರ್ಷಗಳ ಅವಧಿ ಬೇಕಾಗುತ್ತದೆ ಮತ್ತು ಕೊನೆಗೆ 
ಮಕ್ಕಳು ಓದುವುದರ ಮೂಲಕ ಕೌಶಲವನ್ನು ಹೊಂದುತ್ತಾರೆ 
ಎಂಬುದು ಶಿಕ್ಷಕರಿಗೆ ತಿಆಯಿತು. ಮುಂದಿನ ತರಗತಿಗಳಲ್ಲ 
ಜೋರಾಗಿ ಓದುವುದು ಕಪ್ಪುಹಲಗೆಯ ಮೂಲಕ ಓದು ಹಾಗೂ 
ಅರ್ಥಗ್ರಹಿಕೆಯ ಅಭ್ಯಾಸ ಮತ್ತು ಓದುವಿಕೆಯ ಮೂಲಕ ಮಕ್ಷಳ 
ಓದು ಹಂತಹಂತವಾಗಿ ಹೆಚ್ಚಿಸುವಂತೆ ಮಾಡಲಾಲಯುತು. 


ಎಲ್ಲ ಮಕ್ಕಳೂ ಒಂದೇ ವೇಗದಲ್ಲ ಕಅಯಲಾರರು. ಅಗ್ರಗಾಮಿ 
ಶಾಲೆಯಲ್ಲ ಪ್ರತಿ ಮಗುವೂ ತನ್ನ ವೇಗದಲ್ಲೇ ಕಅಯಲು 
ಮತ್ತು ಮೇಲೆ ಹೇಳದಂತೆ, ತಮ್ಮ ಜೊತೆಗಾರರು ಕಆಯಲೂ 
ಸಹಾಯ ಮಾಡಲು ಉತ್ತೇಜಸಲಾಗುತ್ತದೆ. ಖಾವ 
ಮಗುವೂ ಹೊರಗುಆಳಯದಂತಹ ಸಮೂಹ ಪರಿಶ್ರಮದ 
ಒಂದು ಪರಿಸರವನ್ನು ಇದು ಸೃಷ್ಟಿಸುತ್ತದೆ. ಇಲ್ಲ ಶಿಕ್ಷಕರು 
ಮಕ್ಕಳಗೆ ಪಾಠವನ್ನು ವಿವರಿಸುವುದರ ಬದಲಗೆ, ಪ್ರಶ್ನೆಗಳನ್ನು 
ಕೇಳುವ ಮೂಲಕ ಪುಸ್ತಕದಲ್ಲರುವ ಪಾಠವನ್ನು ಅರ್ಥ 
ಮಾಡಿಕೊಳ್ಳಲು. ಪದಗಳನ್ನು ಗುರುತಿಸುವ ಮೂಲಕ, 
ಪ್ಯಾರಾಗಳ ಪ್ರಕಾರ ದೃಶ್ಯ ಸ್ಥರಣೆಯನ್ನು ಪರೀಕ್ಷಿಸುವ 
ಅಭ್ಯಾಸಗಳು. ಮಕ್ಕಳು ಓದುವುದು ಮತ್ತು ಶಿಕ್ಷಕರು ಹೇಳದ 
ಪದಗಳನ್ನು ತಕ್ಷಣ ಮಕ್ಕಳು ಗುರುತಿಸುವುದು. ಪ್ಲಯಂ ಹದು 
ಮುಂತಾದವುಗಳ ಮೂಲಕ ಕಲಕೆಗೆ ಸಹಾಂಶು 
ಮಾಡಲಾಗುತ್ತದೆ. 


ಅಗದ್ರಗಾಮಿ ಶಾಲೆಯ ಮಕ್ನಕಳಲ್ಲ ಒಂದು ಮತ್ತು ಎರಡನೇ 
ತರಗತಿಯುಂದಲೇ ಸರಳ ಮತ್ತು ಮೋಜನ ವಿಧಾನಗಳ ಮೂಲಕ 
ಹಿದುವ ಮತ್ತು ಭಾಷಾ ಕೌಶಲಗಳನ್ನು ಬೆಳೆಸಲು ಈ ಎಲ್ಲವೂ 
ಸಹಾಯ ಮಾಡಿದೆ. ಹೀಗೆ, ತಮ್ಮ ಆಯ್ದೆಯ ಮತ್ತು ತಮ್ಮ 
ಆಸಕ್ತಿಯ ವಿಷಯಗಳನ್ನು ಹಿದುವುದರಲ್ಲ ಸಂತೋಷವಿದೆ ಎಂದು 
ಅರಿತಾಗ ಮಕ್ಕಳು ಎಲ್ಲ ವಿಷಯಗಳನ್ನು ಉತ್ಸಾಹದಿಂದ 
ಕೆಅಯುವವರಾಗಿದ್ದಾರೆ. ಇದೇ ಹೊತ್ತಿಗೆ ಅವರೆಲ್ಲರೂ ಉತ್ಸುಕ 
ಬರಹಗಾರರಾಗಿದ್ದು, ತಮ್ಮನ್ನು ಪ್ರಕಟಪಡಿಸಲು ಉತ್ತುಕುರಾಗಿದ್ದು 
ಶಾಲೆಯ ಜೀವನದ ಘಟನೆಗಳು ಮತ್ತು ಅನುಭವಗಳ ಬಣ್ಣೆ 
ವಾರ್ಷಿಕ ವರದಿ ಮತ್ತು ವಾರ್ತಾಪತ್ರಗಕೂ ಬರೆಯುತ್ತಾರೆ. 
ಡಂಗಾರ್‌ ಕಥಾ ಎಂದು ಹೆಸರಿಸಿರುವ ವಾರ್ತಾ ಪತ್ರ್ತದಲ್ಲ ಮಕ್ಷಳ 
ಹಳ್ಳಿಯ ಬದುಕು, ಅವರ ಕಲ್ಪನೆಗಳು ಮತ್ತು ಅವರ ಆಶಯ ಮತ್ತು 
ಕಲ್ಪನೆಯ ಭವಿಷ್ಯ ಇವುಗಳ ಬಗ್ಗೆ ಸ್ಕೂಲ ನೋಟ ಇರುತ್ತದೆ. ಶಿಕ್ಷಕರ 
ಸಲಹೆಯ ಮೇರೆಗೆ ವರ್ಣರಂಜತ, ಆಕರ್ಷಕ ಚಿತ್ರಗಳ ಮೂಲಕ 
ತಮ್ಮ ಬರಹಗಳನ್ನು ಚಿತ್ರಿಸಲು ಆರಂಭಸಿದ್ದಾರೆ. ಚಿತ್ರ ಬರೆಯುವ 


ವಿಷಯದಲ್ಲಿ ಹೆಚ್ಚನ ಬೋಧನೆ ಇಲ್ಲದೆ ಕೇವಲ ಅವರ ಕಲ್ಪನೆಗಳು 
ಮುಕ್ತವಾಗಿ ಚತ್ರಿತವಾಗಲು ಅನುವು ಮಾಡಿಕೊಟ್ಟರುವುದರಿಂದಲೇ 
ಅಗ್ರಗಾಮಿ ಶಾಲೆಯ ಮಕ್ಕಳ ಕಲ್ಪನೆಗಳು ಮತ್ತು ಚಿತ್ರ ಬರೆಯುವ ಕಲೆ 
ಅರಳವೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. 


ಅಗ್ರಗಾಮಿ ಶಾಲೆಯ ನಮ್ಮ ಈ ಅನುಭವಗಳು ನಮಗೆ ಸರ್ಕಾರೀ 
ಶಾಲೆಗಳೊಡನೆ ತೊಡಗಿಸಿಕೊಳ್ಳಲೂ ಸಹಾಯ ಮಾಡಿವೆ. ಠಃ ರೀತಿ 
ಮತ್ತು ವಿಧಾನಗಳೂ ತರಬೇತಾದ ಯುವಕರನ್ನು ಹದಿನೆಂಟು 
ಸರ್ಕಾರಿ ಪ್ರಾಥಮಿಕ ಶಾಲೆಗಳಗೆ ಆರಂಭಕ ತರಗತಿಗಕಳಲ್ಪ್ಲನ 
ಕಅಕೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ನಿಯೋಜಸಲಾಲುತು. 
ಹಿಂದಿನ ಅನುಭವದ ಪ್ರಕಾರ ಮೂಲ ಪರಿಕಲ್ಪನೆಗಳ ಅರ್ಥೈಸುವಿಕೆ 
ಮತ್ತು ತರಬೇತಿಗೆ ಹೆಚ್ಚನ ಗಮನ ನೀಡಲಾಲಯುತು. ಮಕ್ಕಳು ಮತ್ತು 
ತರಬೇತಿ ನಿರತರಿಗೆ ಕ್ರಿಯಾಪುಸ್ತಕ ಮಾರ್ಗದರ್ಶಿಯನ್ನು 
ನೀಡಲಾಲಯುತು. ಜೊತೆಗೆ ಅಗ್ರಗಾಮಿ ಶಾಲೆಗಳೂ ಆರಂಭಕ 
ತರಗತಿಗಳ ಬೋಧನೆಯ ಬಣ್ಯೆ ಹಲವು ಅವಲೋಕನ ಸಭೆಗಳನ್ನು 
ನಡೆಸಲಾಲುತು. ಒಡಿಶಾದ ಮೂರು ಬುಡಕಟ್ಟು ಜಲ್ಲೆಗಳಾದ 
ಕೋರಾಪಟ್‌, ರಾಯಗಢ ಮತ್ತು ನಬ್‌ರಂಗ್‌ಪುರಗಳಲ್ಪ ಎರಡು 
ವರ್ಷಗಳ ಪರಿಶ್ರಮದ ಫಲವಾಗಿ ಅದ್ಭುತ ಫಅತಾಂಶಗಳನ್ನು 
ನೀಡಿದವು. ಎರಡನೇ ತರಗತಿಯ ಕೊನೆಯ ವೇಳೆಗೆ ಸುಮಾರು 
ಶೇಕಡಾ 83ರಷ್ಟು ಮಕ್ಕಳು ಓದಬಲ್ಲವರಾಗಿದ್ದರು ಎಂದು ಪ್ರತಂತ್ರ 
ಅಧ್ಯಯನಗಳು ತಿಆಸುತ್ತಿವೆ. 


ಶೇ ಅನುಭವವು ನಮಗೆ ಬಹಳ ದೊಡ್ಡ ಕಲಕೆಯ ವ್ಯಾಪ್ತಿಯನ್ನು 
ನೀಡಿದೆಂಖಾದರೂ, ನಾವು ಶಿಕ್ಷಕರಿಗೆ ಬೆಂಬಲ ಮತ್ತು 
ಪರಿಣಾಮಕಾರಿ ತರಬೇತಿ ನೀಡುವ ವಿಚಾರಕ್ಕೆ ಹೆಚ್ಚು ಒತ್ತು 
ನೀಡಬೇಕಾಗಿದೆ. ಶಿಕ್ಷಕರ ಮಾತುಗಳನ್ನು ಆಲಅಸುವುದು. ಅವರ 
ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಪರಿಹಾರದೆಡೆಗೆ 
ಅವರು ಮುಂದುವರೆಯಲು ಅವರಿಗೆ ಅಗತ್ಯ ಬೆಂಬಲ ನೀಡುವುದು 
ಇವುಗಳು ತುಂಬಾ ಮುಖ್ಯ. ಸರ್ಕಾರಿ ವ್ಯವಸ್ಥೆಯಲ್ಲ ಶಿಕ್ಷಕರು 
ಅಧೀನರು, ಸೇವಾ ನಿಯಮಗಳನ್ನು ಅನುಸರಿಸಬೇಕು ಮತ್ತು 
ಮೇಲಧಿಕಾರಿಗಳ ಆಜ್ಞೆಯನ್ನು ಪಾಅಸಬೇಕು. ಉತ್ತಮ ಬೋಧನಾ 
ವಿಧಾನಗಳನ್ನು ಅಭವೃಧ್ಧಿಪಡಿಸಿ ಕಲಕಾ ಫಅತಗಳನ್ನು ಉತ್ತಮ 
ಪಡಿಸಲು ಇದೇ ಬಲು ದೊಡ್ಡ ಅಡಚಣೆಯಾಗಿದೆ. ಇವುಗಳನ್ನೂ 
ದಾಟ ಸರ್ಕಾರೀ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಜ್ಞಾನ ಮತ್ತು 
ಕೌಶಲಗಳೊಂದಿಗೆ ಸೃಜನಾತ್ಯಕ ನೆಲೆಗಳನ್ನು ಮುಟ್ಟಲು ಸಹಾಯ 
ಮಾಡಬೇಕಿದೆ. ಇಂದಿನ ನಮ್ಮ ವ್ಯವಸ್ಥೆಯನ್ನು ಗಮನಿಸಿದರೆ 
ಇದೊಂದು ಅಸಾಧ್ಯ ಕೆಲಸವೇ ಎನಿಸಬಹುದು. ಆದರೆ, ಸಣ್ಣ 
ಪ್ರಮಾಣದಲ್ಲ ಆರಂಭಸಿ ನಮ್ಯ ಸಾಧನೆ ಮತ್ತು ಹರಹುಗಳನ್ನು 
ವಿಸ್ತರಿಸುತ್ತಾ ಹೋದರೆ. ಸರ್ವರಿಗೂ ಗುಣಮಟ್ಟದ ಶಿಕ್ಷಣದೆಡೆಗೆ 
ಮುನ್ನಡೆಯಬಹುದೇನೋ. 


ವಿದ್ಯಾ ದಾಸ್‌ ಅವರು ಸ್ವಯಂಸೇವಾ ಸಂಸ್ಥೆ ಅಗ್ರಗಾಮಿಯಲ್ಲ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳಾ ಹಕ್ಷುಗಳು. ಜೀವನಮಟ್ಟ, ಶಿಕ್ಷಣ 
ಕ್ಷೇತ್ರಗಕಲ್ಪ ಇವರ ಕಾರ್ಯಗಳಗಾಗಿ ಗುರುತಿಸಲಾಗುತ್ತದೆ. ಬುಡಕಟ್ಟು ಶಿಕ್ಷಣ ಮತ್ತು ಬುಡಕಟ್ಟು ಹಕ್ಕುಗಳ ಕುರಿತು ಇವರ ಹಲವು 
ಬರಹಗಳು ಪ್ರಕಟಗೊಂಡಿವೆ. "ಅಗ್ರಗಾಮಿ'ಯ ದೂರದೃಷ್ಟಿಯಂತೆ ಅವರು ಹಸಿವು ಮತ್ತು ಅನ್ಯಾಯವಿಲ್ಲದ ಸಮಾಜ ನಿರ್ಮಾಣದ 


ನಿಟ್ಟನಲ್ಪಿ ಸಕ್ರಿಯರಾಗಿದ್ದಾರೆ. ವಿದ್ಯಾ ದಾಸ್‌ ಅವರನ್ನು ಇಲ್ಲ vidhyadas @agragamee.org ಸಂಪರ್ಕಿಸಬಹುದು. 


ಅನುವಾದ: ಜನಾರ್ದನ ಚನ್ನಗಿರಿ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


95 


